ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 881 

ಮಾನ್ಯ ಸದಸ್ಯರ ಹೆಸರು ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ (ವಿಧಾನ ಸಭೆ 
ಕ್ಲೇತ್ರದಿಂದ ಚುನಾಯಿತರಾದವರು) 

ಉತ್ತರಿಸಬೇಕಾದ ದಿನಾಂಕ 28-9-2020 

ಉತ್ತರಿಸುವ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 

ಕ್ರ. ಪ್ರಶ್ನೆ ಉತ್ತರ 

ಸಂ. 

1 | ಕೊಡಗು ಜಿಲ್ಲೆಯ | ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ 100 ಕೋಟಿ 
ಮಡಿಕೇರಿಯಲ್ಲಿ 100 ಕೋಟಿ | ರೂಪಾಯಿಗಳ ವೆಚ್ಛದಲ್ಲಿ 450 ಹಾಸಿಗೆಯ ಹೆಚ್ಚುವರಿ 
ರೂಪಾಯಿಗಳ ವೆಚ್ಚದಲ್ಲಿ | ಆಸ್ಪತ್ರೆ ಕಟ್ಟಡ ನಿರ್ನಿಸಲು ದಿನಾ೦ಕ:27-1-2020 
ಸರ್ಕಾರಿ ಆಸ್ಪತ್ರೆಯ ಹೆಚ್ಚುವರಿ | ರಂದು ಶಂಕು ಸ್ಥಾಪನೆಯನ್ನು ನೆರವೇರಿಸಲಾಗಿರುತ್ತದೆ. 
ಕಟ್ಟಡವನ್ನು ನಿರ್ಮಿಸಲು 
ಶಂಕು ಸ್ಥಾಪನೆ 
ನೆರವೇರಿಸಲಾಗಿತ್ತೆ; 

2 ಹಾಗಿದ್ದಲ್ಲಿ ಸದರಿ ಕಟ್ಟಡ|ಸದರಿ ಕಟ್ಟಡ ಕಾಮಗಾರಿಗೆ ಇದುವರೆಗೂ ರೂ. 10.00 
ಕಾಮಗಾರಿಗೆ ಹಣ ಬಿಡುಗಡೆ | ಕೋಟಿ ಬಿಡುಗಡೆಯಾಗಿದೆ. 
ಮಾಡಲಾಗಿದೆಯೇ: 
ಇದುವರೆಗೂ . ಎಷ್ಟು ಹಣ 
ಬಿಡುಗಡೆಯಾಗಿದೆ; 


ಸದರಿ ಕಾಮಗಾರಿಯು ಯಾವ 
ಹಂತದಲ್ಲಿದೆ ಹಾಗೂ ಯಾವ 
ಕಾಲಮಿತಿಯೊಳಗೆ ಈ 
ಕಾಮಗಾರಿಯನ್ನು 
ಪೂರ್ಣಗೊಳಿಸಿ, 
ಲೋೊಕಾರ್ಪಣೆಗೊಳಿಸಲಾಗು 
ವುದು? 


ಹೊಸ ಆಸ್ಪತ್ರೆ ಕಟ್ಟಡ ನಿರ್ಮಿಸುವ ಉದ್ದೇಶಿತ 
ಜಾಗದಲ್ಲಿ ಹಳೆ ಕಟ್ಟಡಗಳಿದ್ದು, ಸದರಿ ಕಟ್ಟಡಗಳನ್ನು 


ನೆಲಸಮ ಮಾಡಿ ಅವಶೇಷಗಳನ್ನು ತೆರವುಗೊಳಿಸಿ 
ವಿಲೇವಾರಿ ಮಾಡಿ ಜಾಗವನ್ನು ಸಮತಟ್ಟು 
ಮಾಡಲಾಗಿರುತ್ತದೆ. 

ಸದರಿ ಕಾಮಗಾರಿಯನ್ನು ಕೈಗೊಂಡು 


ಮುಕ್ತಾಯಗೊಳಿಸಲು ಗುತ್ತಿಗೆ ಕರಾರಿನಲ್ಲಿ 24 ತಿಂಗಳು 
ಕಾಲಾವಧಿಯನ್ನು ಟಟುಡಡ ೫ 


ಆಕುಕ 129 ಎಸ್‌.ಎ೦.ಎಲ. 2020 


ಮುಲು) 
ಆರೋಗ್ಯ ಮಸ? Bion ಕಲ್ಯಾಣ ಹಾಗೂ 


ಹಿಂದುಳಿದ 'ವರ್ಗಗಳ ಕಲ್ಯಾಣ ಸಚಿವರು 


